ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ :1130 


ಸದಸ್ಯರ ಹೆಸರು : ಶ್ರೀ ಕಾಂತರಾಜು (ಬಿ.ಎಂ.ಎಲ್‌) 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ) 

ಉತ್ತರಿಸುವ ದಿನಾಂಕ 22.12.2021. 

ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 


ಉತ್ತರ 


ಶಿವಮೊಗ್ಗ ಜಿಲ್ಲೆ, 
ಬೆಟ್ಟದಕೂರ್ಲಿ ಗ್ರಾಮದಲ್ಲಿ ರುದ್ರಭೂಮಿಗಾಗಿ 


ಸೊರಬ ತಾಲ್ಲೂಕಿನ | ಶಿವಮೊಗ್ಗ ಜಿಲ್ಲೆ, ಸೊರಬ ತಾಲ್ಲೂಕಿನ ಬೆಟ್ಟದಕೂರ್ಲಿ 
ಗ್ರಾಮದಲ್ಲಿ ಸ.ನಂ.143 ರಲ್ಲಿ - 3-00 ಎಕರೆ 
ಜಮೀನನ್ನು ರುದ್ರಭೂಮಿಗಾಗಿ ಕಾಯ್ಲಿರಿಸಲಾಗಿರುತ್ತದೆ. 

ರುದ್ರಭೂಮಿಗಾಗಿ ಕಾಯ್ಲಿರಿಸಿದ ಸದರಿ ಜಮೀನು 


ಒತ್ತುವರಿಯಾಗಿರುವುದಿಲ್ಲ 


ಕಾಯ್ಲಿರಿಸಿರುವ ಜಮೀನಿನ ವಿಸ್ತೀರ್ಣವೆಷ್ಟು; 
ಸದರಿ ರುದ್ರಭೂಮಿ ಜಮೀನನ್ನು 


ಆ) 
ಆಜುಬಾಜುದಾರರು ಒತ್ತುವರಿ 
ಮಾಡಿಕೊಂಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸದರಿ ಅನಧಿಕೃತ 
ಒತ್ತಿವರಿಯನ್ನು ಕೂಡಲೇ ತೆರವುಗೊಳಿಸಿ 
ಗ್ರಾಮಸ್ಥರಿಗೆ ಸದರಿ ರುದ್ರಭೂಮಿಯನ್ನು 
ಸಂಪೂರ್ಣವಾಗಿ ಬಳಕೆ ಮಾಡಲು ಯಾವ 
ಕಾಲಮಿತಿಯಲ್ಲಿ ಕ್ರಮ ವಹಿಸಲಾಗುವುದ್ದು; 
ಒತ್ತುವರಿಯನ್ನು ತೆರವುಗೊಳಿಸಿ 
ರುದ್ರಭೂಮಿಯ ಜಮೀನಿನ ಸುತ್ತಲೂ 
ತಂತಿಬೇಲಿ 
ಕ್ರಮವಹಿಸಲಾಗುವುದೇ; ಸಂಬಂಧಪಟ್ಟ 
ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಲು 
ಸರ್ಕಾರ ಕ್ರಮವಹಿಸುವುದೇ? 


ಒತ್ತುವರಿಯಾಗದೇ ಇರುವುದರಿಂದ ಒತ್ತುವರಿದಾರರನ್ನು 
ತೆರವುಗೊಳಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. 
ಮುಂದುವರೆದು ಸದರಿ ಜಮೀನಿನ ನಿರ್ವಹಣೆಯನ್ನು 
ಸಂಬಂಧಿಸಿದ ಗ್ರಾಮ ಪಂಚಾಯಿತಿಯವರು 


ಅಳವಡಿಸಲು 


ನಿರ್ವಹಿಸುತ್ತಿರುತ್ತಾರೆ. 


ಸಂಖ್ಯೆ: ಆರ್‌ಡಿ 257 ಎಲ್‌ಜಿಕ್ಕೂ 2021 
7 a 
, ಈ ೨6 A § 
(ಆರ್‌.ಅಶೋಕ) 
ಕಂದಾಯ ಸಚಿವರು 


